ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕ್ಕೆ ರಹಿತ ಪ್ರಶ್ನೆ 
ದಿನಾ೦ಕ: 09-03-2021 ಪ್ರಶ್ನೆ ಸಂಖ್ಯೆ : 698(804) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಂ. ನಾರಾಯಣಸ್ವಾಮಿ(ಸ್ಮಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 


ಉತ್ತರಿಸುವ ಸಚಿವರು: ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ 
ಸಚಿವರು 


ವಿಷಯ : ಪ್ರಧಾನ ಮಂತ್ರಿ "ಉಜ್ವಲ ಯೋಜನೆ" ಯಡಿ ಗ್ಯಾಸ್‌ ಸಂಪರ್ಕ ನೀಡುತ್ತಿರುವ ಬಗ್ಗೆ 


(ಅ) 2019-20ನೇ ಸಾಲಿನಲ್ಲಿ ಪ್ರಧಾನ ಮಂತಿ ಉಜ್ವಲ ಯೋಜನೆ ಅಡಿಯಲ್ಲಿ ಎಷ್ಟು 
ಶುಟಿಂಬಗಳಿಗೆ ಗ್ಯಾಸ್‌ ಸಂಪರ್ಕ ಬೀಡಲಾಗಿದೆ; 


(ಆ) ಈ ತನಕ ಎಷ್ಟು ಬಡ ಕುಟಿಂಬಗಳಿಗೆ ಸಬ್ಬಿಡಿ ದೊರಕಿದೆ ಹಾಗೂ ಸಬ್ಬಿಡಿ ಮೊತ್ತ ಎಷ್ಟು; 
(ವಿವರ ನೀಡುವುದು) 


(ಇ) ಕಳೆದ ವರ್ಷದಿಂದ ಸಬ್ಬಿಡಿ ಹಣ ಖಾತೆಗೆ ಬರದೆ ಇರುವ ಕುಟಿಂಬಗಳು ಎಷ್ಟು; ಈ 
ವಿಷಯ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಈ) ಬಂದಿದ್ದಲ್ಲಿ, ಇದನ್ನು ಯಾವ ರೀತಿ ಪರಿಶೀಲಿಸಿ ಕುಟುಂಬಗಳಿಗೆ ನೆರವು ನೀಡಲಾಗಿದೆ? 
(ಸಬ್ಬಿಡಿ ನಿಲ್ಲಲು ಸೂಕ್ತ ಕಾರಣ ನೀಡುವುದು) 


